ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1289 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಲಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಮತ್ತು ಪರಿಸರ ಹಾಗೂ 
- 'ಜೀವಿಶಾಸ್ತ್ಯ ಸಚಿವರು 
ಉತ್ತರಿಸುವ ದಿನಾಂಕ 15-03-2021 
ಪ್ರ.ಸಂ. ಪ್ರಶ್ನೆ ಉತ್ತರ 
ಅ) ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಶ್ರೀಮತಿ ಸುಧಾಮೂರ್ತಿ, ಅಧ್ಯಕ್ಷರು, ಇನ್ಸ್ಫೋಸಿಸ್‌ ಪ್ರತಿಪ್ಮಾನ (ರಿ) 


ಅಭಿವೃದ್ಧಿಪಡಿಸಲು "ಕರ್ನಾಟಿಕ 
ಪ್ರವಾಸೋದ್ಯಮ ಟಾಸ್ಕ್‌ ಫೋರ್ಸ್‌” 
ಯೋಜನೆ ಸ್ಥಾಪಿಸಲಾಗಿದೆಯೇ; 
(ಯೋಜನೆಯ ವಿವರ ನೀಡುವುದು. 


ಇವರ ಅಧ್ಯಕ್ಷತೆಯಲ್ಲಿ ವಿವಿಧ ಅಧಿಕಾರಿಗಳು ಹಾಗೂ ಅಧಿಕಾರೇತರ 
ಸದಸ್ಯರನ್ನು ಒಳಗೊಂಡ “ಕರ್ನಾಟಿಕ ಪ್ರವಾಸೋದ್ಯಮ ಟಾಸ್ಕ್‌ 
ಫೋರ್ಸ್‌" ಅನ್ನು ಸರ್ಕಾರದ ಆದೇಶ ಸಂಖ್ಯೆ: ಟಿಓಆರ್‌ 92 ಟಿಡಿಪಿ 
2019, ದಿನಾ೦ಕ: 21-06-2019ರಲ್ಲಿ ರಚಿಸಲಾಗಿರುತ್ತದೆ. ರಾಜ್ಯದಲ್ಲಿ 
ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿ ರಾಷ್ಟೀಯ ಮತ್ತು 
ಅಂತರರಾಷ್ಟೀಯ ಪ್ರವಾಸಿಗರು ಭೇಟಿ ನೀಡುವ ಸ್ಮಳಗಳಲ್ಲಿ 
ರಾಪ್ಟ್ರೀಯ ಪಟ್ಟಿಯಲ್ಲಿ ಕರ್ನಾಟಕವನ್ನು ಮೊದಲ 5ನೇ 
ಸ್ಮಾನಗಳೊಳಗೆ ತರುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರವಾಸೋದ್ಯಮ 
ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದ 
ಕ್ರಮಗಳ ಕುರಿತು ವಿಶ್ಲೇಷಣೆ ನಡೆಸಿ ಸರ್ಕಾರಕ್ಕೆ ವಿವರವಾದ 
ವರದಿಯನ್ನು ಸಲ್ಲಿಸುವ ಉದ್ದೇಶದಿಂದ ಈ ಟಾಸ್ಕ್‌ `'ಫೋರ್ಸ್‌ 
ರಚಿಸಲಾಗಿದ್ದು, ಇದರ ಕಾರ್ಯವ್ಯಾಪ್ತಿ ಈ, ಕೆಳಕಂಡಂತಿದೆ. 


1. 


ರಾಜ್ಯದಲ್ಲಿರುವ ಪ್ರವಾಸಿ ತಾಣಗಳಲ್ಲಿ ಅಂತರರಾಪ್ಟ್ಯೀಯ 
ಮಟ್ಟಿದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ 
ಸಂಬಂಧ ಅಗತ್ಯ ಕ್ರಮಗಳ ಬಗ್ಗೆ ವಿಶ್ಲೇಪಿಸಿ ಶಿಫಾರಸ್ಸು 
ಮಾಡುವುದು. - - 
ರಾಜ್ಯದಲ್ಲಿರುವ ಹೆಚ್ಚಿನ ಪ್ರಚಾರವಿಲ್ಲದ ಪ್ರವಾಸಿ ತಾಣಗಳನ್ನು 
ಗುರುತಿಸಿ ಅಂತರರಾಷ್ಟೀಯ - ಪ್ರವಾಸಿ ತಾಣವನ್ನಾಗಿ 
ಅಭಿವೃದ್ಧಿಪಡಿಸಲು ಮಾರ್ಗದರ್ಶನ ನೀಡುವುದು. 
ರಾಜ್ಯದಲ್ಲಿರುವ ನೈಸರ್ಗಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ 
ವಲಯಗಳಲ್ಲಿ ಪ್ರವಾಸೋದ್ಯಮದ ಹೆಚ್ಚು ಅಭಿವೃದ್ಧಿಯನ್ನು 
ಗಮನದಲ್ಲಿರಿಸಿ ಹಾಗೂ ಪ್ರದರ್ಶನ ನೀಡುವ ಮಾರ್ಗಗಳ ಬಗ್ಗೆ 
ಶಿಫಾರಸ್ಸು ಮಾಡುವುದು. . 

ಪ್ರವಾಸಿ ತಾಣಗಳಲ್ಲಿ ಮಾವನ ಸಂಪನ್ಯೂಲ ಹಾಗೂ 
ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವ ಬಗ್ಗೆ ವಿಶೇಪ ಶಿಫಾರಸ್ಸು 
ಮಾಡುವುದು. 

ರಾಜ್ಯದ ಪ್ರಮುಖ ಹೆದ್ದಾರಿಗಳಲ್ಲಿ ಪ್ರವಾಸಿಗರಿಗೆ ರಸ್ತೆ ಬದಿ 
ಸೌಕರ್ಯ ಒದಗಿಸುವ ಬಗ್ಗೆ ಪರಿಶೀಲಿಸಿ ಶಿಫಾರಸ್ಸು [ 
ಮಾಡುವುದು. 

ರಾಜ್ಯದಲ್ಲಿ ಆಚರಿಸಬಹುದಾದ ಉತ್ಸವಗಳ "ಬಗ್ಗೆ ವಿಶ್ಲೇಪಿಸಿ 
ಸಲಹೆ ನೀಡುವುದು. ° 
ಪ್ರವಾಸೋದ್ಯಮ ವಲಯವನ್ನು ಅಭಿವೃದ್ಧಿಪಡಿಸಲು ಇತರೆ 
ಸಲಹೆ / ಶಿಫಾರಸ್ಸುಗಳನ್ನು ಮಾಡುವುದು. 


ಆ) 


ಈ ಯೋಜನೆಯಡಿಯಲ್ಲಿ ರಾಜ್ಯಕ್ಕೆ 
ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಪಿಸಲು 
ತೆಗೆದುಕೊಂಡ ಕ್ರಮಗಳೇನು; 


ಸದರಿ ಸಮಿತಿಯ ಈವರೆಗೆ ಪ್ರಾಥಮಿಕ ಹಂತದ ಎರಡು 
ಸಭೆಗಳನ್ನು ದಿನಾಂಕ: 09-09-2019: ಹಾಗೂ 25-10- 
2019ಗಳಂದು ನಡೆಸಿರುತ್ತದೆ. ನಂತರ, . ಕೋವಿಡ್‌-19ರ 
ಹಿನ್ನೆಲೆಯಲ್ಲಿ ಸಭೆಗಳನ್ನು ನಡೆಸಲು ಸಾಧ್ಯವಾಗಿರುವುದಿಲ್ಲ. 


ಇ)... 


ರಾಜ್ಯದ ಪ್ರವಾಸೋದ್ಯಮದ 
ಸರ್ವತೋಮುಖ ಅಭಿವೃದ್ಧಿಗಾಗಿ 
ಮೀಸಲಿಟ್ಟಿರುವ ಹಣಖೆಷ್ಟು; 


ರಾಜ್ಯದ ಪ್ರವಾಸೋದ್ಯಮ ಸವರ್ತೋಮುಖ ಅಭಿವೃದ್ಧಿಗಾಗಿ 
2020-21ನೇ ಸಾಲಿನಲ್ಲಿ "ಮೀಸಲಿಟ್ಟಿದ್ದ . ಅನುದಾನ 
ರೂ.161.56 ಕೋಟಿಗಳಾಗಿರುತ್ತದೆ. ' 


ನವನ ಮೋಜನಯದಿಯಲ್ಲಿ ಉತ್ತರ 


ಕರ್ನಾಟಿಕದ ಯಾವ ಯಾವ ಪ್ರವಾಸಿ 
| ಕೇಂದ್ರಗಳನ್ನು . - 


ಅಭಿವೃದ್ಧಿಪಡಿಸಲಾಗುವುದು? 


'ಕರ್ನಾಟಕ' ಪ್ರವಾಸೋದ್ಯಮ ಟಾಸ್ಕ್‌ ಪೋರ್ಸ್‌" ನೀಡುವ 
ವರದಿಯ ಆಧಾರದ ಮೇಲೆ" ಉತ್ತರ ಕರ್ನಾಟಿಕದ ಪ್ರವಾಸಿ 


ಕೇಂದ್ರಗಳನ್ನೂ ಒಳಗೊಂಡಂತೆ ರಾಜ್ಯದ ಪುವಾಸಿ 
ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯ 
ಕ್ರಮವಹಿಸಲಾಗುವುದು. K 


ಸಂಖ್ಯೆ; ಟಿಓಆರ್‌ 38 ಟಿಡಿವಿ 2021 


ಇಹ ಹೋಗೇಶ್ಕರು) 
ಪ್ರವಾಸೋದ್ಯಮ ಮತ್ತು ಪರಿಸರ 
ಹಾಗೂ ಜೀವಿಶಾಸ್ತ್ರ ಸಚಿವರು" 


